ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಬೀದರ್‌ ಜಿಲ್ಲೆಯ ವಸತಿ ನಿಲಯಗಳ ಕುರಿತು 
ಶ್ರೀಅರವಿಂದಕುಮಾರ್‌ಅರಳಿ(ವಿಧಾನಸಭೆಯಿಂದಚುನಾಯಿತರಾದವರು):- 


1104 (1337) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೀದರ್‌ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ವಸತಿ ನಿಲಯಗಳಿವೆ ; ಇವುಗಳಲ್ಲಿ ಸ್ವಂತ ಕಟ್ಟಿಡಗಳನ್ನು ಹಾಗೂ 
ಬಾಡಿಗೆ ಕಟ್ಟಿಡಗಳನ್ನು ಹೊಂದಿರುವ ವಸತಿ ನಿಲಯಗಳು ಎಷ್ಟು ; 


(ಆ) ಈ ವಸತಿ ನಿಲಯಗಳಿಗೆ ಆಹಾರ ಧಾನ್ಯ ಸರಬರಾಜು ಮಾಡುವ, ಸಂಸ್ಥೆ ಯಾವುದು ಮತ್ತು ಆಹಾರ 
ಗುಣಮಟ್ಟದಾಗಿದೆಯೇ ; ಈ ಸಂಸ್ಥೆಯವರು ಎಷ್ಟು ವರ್ಷಗಳಿಂದ ಸರಬರಾಜು ಮಾಡುತ್ತಿದ್ದಾರೆ ? 


